ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ : 589 
ಉತ್ತರಿಸಬೇಕಾದ ದಿನಾಂಕ : 17.12.2021 
ಸದಸ್ಯರ ಹೆಸರು 

ಉತ್ತರಿಸುವ ಸಚಿವರು 


ಶ್ರೀ ಪ್ರಕಾಶ್‌ ಕೆ. ರಾಥೋಡ (ನಾಮ ವಿರ್ದೇಶನ ಹೊಂದಿದವರು) 
ಮಾನ್ಯ ರೇಷ್ಟೆ, ಯುವ ಸಬಲೀಕರಣ 
ಮತ್ತು ಕ್ರೀಡಾ ಸಚಿವರು. 


ವಿಜಯಪುರ ಜಿಲ್ಲೆಯಲ್ಲಿ 
ಇರುವ ಒಟ್ಟು ಒಳಾಂಗಣ 
ಹಾಗೂ ಹೊರಾಂಗಣ 
ಕಿೀಡಾಂಗಣಗಳೆಷು 


ಬೆ? 


ವಿಜಯಪುರ ಜಿಲ್ಲೆಯಲ್ಲಿ ಒಂದು(01) ಒಳಾಂಗಣ 
ಹಾಗೂ ಮೂರು(03) ಹೊರಾಂಗಣ ಕ್ರೀಡಾಂಗಣಗಳು 
ಇವೆ. 


ಜಿಲ್ಲೆಯಲ್ಲಿ ಕ್ರೀಡಗಳನ್ನು 
ಉತ್ತೇಜಿಸಲು ಸರ್ಕಾರವು 


ವಿಜಯಪುರದಲ್ಲಿ ಸಿಂಥೆಟಿಕ್‌ ಅಥ್ಗೆಟಿಕ ಟ್ರ್ಯಾಕ್‌ 
ಒಳಗೊಂಡಂತೆ ಆಧುವಿಕ ಜಿಲ್ಲಾ ಕ್ರೀಡಾಂಗಣ, 


ಕೈಗೊಂಡಿರುವ ಒಳಾಂಗಣ ಕ್ರೀಡಾಂಗಣ ಹಾಗೂ ಈಜುಕೊಳಗಳನ್ನು 
ಕ್ರಮಗಳೇನು? ನಿರ್ನಿಸಲಾಗಿದ್ದು, ಕ್ರೀಡಾಪಟುಗಳು ಬಳಕೆ 
(ಸ೦ಪೂರ್ಣ ವಿವರ | ಮಾಡುತ್ತಿದ್ದಾರೆ. ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಲು 
ನೀಡುವುದು) 


ಪ್ರತಿ ವರ್ಷ ವಿವಿಧ. ಹಂತದಲ್ಲಿ ಕ್ರೀಡಾ ವಸತಿ 
ನಿಲಯದ ಆಯ್ಕೆ ಶಿಬಿರಗಳನ್ನು 
ಆಯೋಜಿಸಲಾಗುತ್ತಿದ್ದು, ಪ್ರತಿಭಾನ್ವಿತ 
ಕ್ರೀಡಾಪಟುಗಳಿಗೆ ಕ್ರೀಡಾ ವಸತಿ ನಿಲಯಗಳಿಗೆ ಪುವೇಶ 
ನೀಡಲಾಗುತ್ತಿದೆ. ವಿಜಯಪುರದಲ್ಲಿ ಸೈಕ್ಲಿಂಗ್‌ ಹಾಗೂ 
ಬಾಸೈಟ್‌ಬಾಲ್‌ ಕ್ರೀಡೆಗಳಲ್ಲಿ ತರಬೇತಿ 
ನೀಡಲಾಗುತ್ತಿದೆ. ಕ್ರೀಡಾ ವಸತಿ ನಿಲಯಗಳಲ್ಲಿ 
ಕೀಡಾಪಟುಗಳಿಗೆ ಉಚಿತ ವಸತಿ, ಊಟೋಪಹಾರ, 
ಕ್ರೀಡಾ ತರಬೇತಿ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಲು 
ಪ್ರಯಾಣ ಭತ್ಯ/ದಿಸಭತ್ಯೆ ನೀಡಲಾಗುತ್ತಿದೆ. ಉತ್ತಮ 
ಸಾಧನೆ ದಾಖಲಿಸುವ ಕ್ರೀಡಾ ವಸತಿ ನಿಲಯದ 
ಕ್ರೀಡಾಪಟುಗಳಿಗೆ ವಿಶೇಷ ಪ್ರೋತ್ಸಾಹಧನ 
ನೀಡಲಾಗುತ್ತಿದೆ. ಅಲ್ಲದೇ, ಕ್ರೀಡಾ ವಿದ್ಯಾರ್ಥಿ ವೇತನ, 
ಶೈಕ್ಷಣಿಕ ಶುಲ್ಲ ಮರುಪಾವತಿ, ಪದಕ ವಿಜೀತ 
ಕ್ರೀಡಾಪಟುಗಳಿಗೆ ನಗದು ಪುರಸ್ಕಾರ, ಪರಿಶಿಷ್ಟ ಜಾತಿ 
ಮತ್ತು ಪಂಗಡದ ಪ್ರತಿಭಾನ್ವಿತ: ಕ್ರೀಡಾಪಟುಗಳಿಗೆ 
ವಿಶೇಷ ನಗದು ಪುರಸ್ಕಾರಗಳನ್ನು ನೀಡಲಾಗುತ್ತಿದೆ. 


ವೈಎಸ್‌ಡಿ/ಇಬಿಬಿ/200/2021 7 


ರೇಷ್ಮೆ, ಯುವೆದಿಲೀಶರಣ ಮತ್ತು 


